WPP - 47 / 2009 - 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್ ೨೨, ೨೦೧೧ ( ಭಾದ್ರಪದ ೩೧, ಶಕ ವರ್ಷ ೧೯೩೩) ಸಂಚಿಕೆ ೩೮ 


ಸಂಪುಟ ೧೪೬ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 301 ಪಿಪಿಇ 2011, ಬೆಂಗಳೂರು, ದಿನಾಂಕ: 10ನೇ ಆಗಸ್ಟ್ , 2011 . 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977ರ ನಿಯಮ 26 (3) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಸ್. ಪಿ. ಶಶಿಧರ, ವಿಶೇಷ ಸರ್ಕಾರಿ ಅಭಿಯೋಜಕರು, 14ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ , ಬೆಂಗಳೂರು ನಗರ 
ಇವರನ್ನು ದಿನಾಂಕ 13 - 08 - 2011ರಿಂದ ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಬೆಂಗಳೂರು ನಗರದ 14ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ 
ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್.ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, 
ಪಿ . ಆರ್ . 1089 

(ಪೋಲೀಸ್ ಸೇವೆಗಳು - ಬಿ ) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 112 ಮೊಪೆಸೆ 2011 , ಬೆಂಗಳೂರು, ದಿನಾಂಕ: 05ನೇ ಆಗಸ್ಟ್ , 2011 . 
ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಲೋಇ 456 ಸೇಸಎ 2011 ದಿನಾಂಕ: 14 - 7 - 2011 ಹಾಗೂ 
ತಿದ್ದುಪಡಿ ದಿನಾಂಕ: 15 - 7- 2011ರಲ್ಲಿ ಶ್ರೀ ಕೆ. ಜಿ. ಪ್ರಾಣೇಶ್, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಲೋಕೋಪಯೋಗಿ ಇಲಾಖೆ, ಇವರನ್ನು 
ನಿಯೋಜನೆ ಮೇಲೆ ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತಕ್ಕೆ ಮರುಸ್ಥಳನಿಯುಕ್ತಿಗೊಳಿಸಲು ಒಳಾಡಳಿತ ಇಲಾಖೆಯ 
ವಶಕ್ಕೆ ನೀಡಿದ್ದು , ಅದರಂತೆ ಸದರಿಯವರನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತಕ್ಕೆ ಕೂಡಲೇ ಜಾರಿಗೆ ಬರುವಂತೆ 
ಸ್ಥಳ ನಿಯುಕ್ತಿಗೊಳಿಸಿ ನೇಮಕ ಮಾಡಲಾಗಿದೆ. 
ಸ್ಥಳ ನಿಯುಕ್ತಿಗೊಳಿಸಿದ ಸ್ಥಳದಲ್ಲಿ ವರದಿ ಮಾಡಿಕೊಂಡು ಸರ್ಕಾರಕ್ಕೆ ಸಿ. ಟಿ.ಸಿ. ಪ್ರತಿಯನ್ನು ಕಳುಹಿಸಲು ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್.ಕೆ. ನಿಂಗಪ್ಪ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, 
ಪಿ . ಆರ್ . 1090 

( ಪೋಲೀಸ್ ಸೇವೆಗಳು – ಬಿ) 
(೫೧೩ ) 


೫೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೨, ೨೦೧೧ 


ಭಾಗ - ೨ 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕವಿಸಸ/ ಆ - 1 / 106 / ಪಿ. ಎಸ್ . ಎ ./ 2009, ಬೆಂಗಳೂರು, ದಿನಾಂಕ: 01ನೇ ಆಗಸ್ಟ್ , 2011 . 
ವಿಷಯ : ಶ್ರೀ ಹೆಚ್. ಎಂ . ಭಾರತೇಶ್, ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಇವರನ್ನು ಕರ್ನಾಟಕ 

ವಿಧಾನಮಂಡಲದ ಪ್ರಧಾನ ಕಾರ್ಯದರ್ಶಿ ಹುದ್ದೆಯ ಕರ್ತವ್ಯಗಳಿಂದ ಬಿಡುಗಡೆಗೊಳಿಸುವ ಬಗ್ಗೆ. 


ಉಲ್ಲೇಖ: 1 ) ಅಧಿಸೂಚನೆ ಸಂಖ್ಯೆ : ಕವಿಸಸ/ ಆ - 1 /106 / ಪಿ . ಎಸ್ . ಎ ./2009 , ದಿನಾಂಕ: 16 - 07 - 2009. 


2 ) ಆದೇಶ ಸಂಖ್ಯೆ: ಕವಿಮ / ಆ - 1 / 48 / ಗುನೇ / 2009 , ದಿನಾಂಕ: 28 - 07 - 2009 . 


ಶ್ರೀ ಹೆಚ್. ಎಂ . ಭಾರತೇಶ್, ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಇವರನ್ನು ಉಲ್ಲೇಖಿತ ಅಧಿಸೂಚನೆ ಹಾಗೂ ಆದೇಶದ ರೀತ್ಯಾ 
ಈ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಕರಾರಿನ ಆಧಾರದ ಮೇಲೆ ನೇಮಿಸಿಕೊಳ್ಳಲಾಗಿರುತ್ತದೆ. ಸದರಿಯವರ ಕಾರ್ಯ ಅವಧಿಯು 
ದಿನಾಂಕ: 31 - 07 -2011ರಂದು ಮುಕ್ತಾಯಗೊಂಡಿರುವ ಪ್ರಯುಕ್ತ ಕರ್ನಾಟಕ ವಿಧಾನಸಭಾ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ 
ದಿನಾಂಕ: 01 - 08 - 2011ರಿಂದ ಜಾರಿಗೆ ಬರುವಂತೆ ಸದರಿಯವರನ್ನು ಪ್ರಧಾನ ಕಾರ್ಯದರ್ಶಿ ಹುದ್ದೆಯ ಕರ್ತವ್ಯಗಳಿಂದ ವಿಮುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ವಿಧಾನಸಭೆಯ ಸಚಿವಾಲಯಕ್ಕೆ ಸಂಬಂಧಪಟ್ಟ ಎಲ್ಲಾ ಕಡತಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಪರ ಕಾರ್ಯದರ್ಶಿ ಹಾಗೂ 
ಮಾನ್ಯ ಸಭಾಧ್ಯಕ್ಷರ ಕಾರ್ಯದರ್ಶಿಯವರಾದ ಶ್ರೀ ಪಿ. ಓಂಪ್ರಕಾಶ್ , ಇವರಿಗೆ ವಹಿಸಲು ಸೂಚಿಸಲಾಗಿದೆ. 

ಸಭಾಧ್ಯಕ್ಷರ ಆದೇಶಾನುಸಾರ, 
ಕೆ. ನೂರ್ ಮಹಮದ್, 

ಉಪ ಕಾರ್ಯದರ್ಶಿ , 
ಪಿ . ಆರ್ . 1091 

ಕರ್ನಾಟಕ ವಿಧಾನಸಭೆ ಸಚಿವಾಲಯ 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಪಸಂಮೀ 217 ಪಅಸೇ 2011 , ಬೆಂಗಳೂರು, ದಿನಾಂಕ: 28ನೇ ಜುಲೈ, 2011. 


ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಡಾ : ಜಯರಾಂ. ಎಂ . ಚವ್ಹಾಣ್ , ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಕುಷ್ಟಗಿ, 
ಕುಷ್ಟಗಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ ಇವರನ್ನು ಕಾರ್ಯನಿರ್ವಹಣಾಧಿಕಾರಿ ಹುದ್ದೆಗೆ ನಿಯೋಜನೆ ಮೇಲೆ ನೇಮಿಸಲು, ಸದರಿ ಅಧಿಕಾರಿಯ ಸೇವೆಯನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆಯ ವಶಕ್ಕೆ ನೀಡಿ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ಕೆ. ಶ್ರೀನಿವಾಸಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 1092 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, ( ಪಶುಸಂಗೋಪನೆ) 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪಸಂಮೀ 117 ಪಅಸೇ 2011 , ಬೆಂಗಳೂರು, ದಿನಾಂಕ: 1ನೇ ಆಗಸ್ಟ್ , 2011 , 


ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಡಾ : ಡಿ.ಎಸ್. ಹವಾಲ್ದಾರ್, ಸಹಾಯಕ ನಿರ್ದೇಶಕರು, ಕರ್ನಾಟಕ ಕುರಿ ಮತ್ತು ಉಣ್ಣೆ 
ಅಭಿವೃದ್ಧಿ ನಿಗಮ ನಿಯಮಿತ, ತುಮಕೂರು, ತುಮಕೂರು ಜಿಲ್ಲೆ ಇವರನ್ನು ಬಾಗಲಕೋಟೆ ತಾಲ್ಲೂಕು ಪಂಚಾಯತ್‌ನ ಕಾರ್ಯನಿರ್ವಹಣಾಧಿಕಾರಿ 
ಹುದ್ದೆಗೆ ಹಾಗೂ ಡಾ : ವಿಜಯಪ್ರಕಾಶ್. ಸಿ. ವಿ., ಸಹಾಯಕ ನಿರ್ದೇಶಕರು, ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ, ವಿಜಾಪುರ, 
ವಿಜಾಪುರ ಜಿಲ್ಲೆ ಇವರನ್ನು ಬಸವನಬಾಗೇವಾಡಿ ತಾಲ್ಲೂಕು ಪಂಚಾಯತ್‌ನ ಕಾರ್ಯನಿರ್ವಹಣಾಧಿಕಾರಿ ಹುದ್ದೆಗೆ ನಿಯೋಜನೆ ಮೇಲೆ ನೇಮಿಸಲು, 

ಅಧಿಕಾರಿಗಳ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ 
ಇಲಾಖೆಯ ವಶಕ್ಕೆ ನೀಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ .ಕೆ. ಶ್ರೀನಿವಾಸಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 1093 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, ( ಪಶುಸಂಗೋಪನೆ) 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೨೨, ೨೦೧೧ | 


- 


೫೧೫ 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಪಸಂಮೀ 218 ಪತಿಸೇ 2011 , ಬೆಂಗಳೂರು, ದಿನಾಂಕ: 8ನೇ ಆಗಸ್ಟ್ , 2011 . 


ಡಾ : ಎಂ .ಕೆ .ಶೇಷಪ್ಪ , ಉಪ ನಿಬಂಧಕರು, ಕರ್ನಾಟಕ ಪಶುವೈದ್ಯಕೀಯ ಪರಿಷತ್ , ಬೆಂಗಳೂರು ಇವರು ದಿನಾಂಕ:19. 02 .2011 ರಿಂದ 
21. 04 .2011 ರವರೆಗೆ ಅಧಿಕ ಪ್ರಭಾರದಲ್ಲಿ ನಿಬಂಧಕರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿರುವುದಕ್ಕೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ 
68ರ ಪ್ರಕಾರ ನಿಬಂಧಕರ ಹುದ್ದೆಯ ವೇತನ ಶ್ರೇಣಿ ಕೆ. 24450 - 31800ರ ಕನಿಷ್ಟ ವೇತನ 5ರಷ್ಟು ಗರಿಷ್ಟ . 1000/- ಗಳ ಮಿತಿಗೊಳಪಟ್ಟು ಪ್ರಭಾರ 
ಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಕೆ. ಶ್ರೀನಿವಾಸಮೂರ್ತಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, ( ಪಶುಸಂಗೋಪನೆ ) 


ಪಿ . ಆರ್ . 1094 


ಒಳಾಡಳಿತ ಸಚಿವಾಲಯ 

ತಿದ್ದೋಲೆ 
ಸಂಖ್ಯೆ : ಒಣ 103 ಸೊಪೆಸೆ 2011 , ಬೆಂಗಳೂರು, ದಿನಾಂಕ : 9ನೇ ಆಗಸ್ಟ್ , 2011 . 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಣ 19 ಪೊಪೆಸೆ 2011ರ ದಿನಾಂಕ: 31 .05 .2011ರಲ್ಲಿ ದಿನಾಂಕ: 13 .08.2010 ರಿಂದ 01.12.2010 ” 
ಎಂಬುದರ ಬದಲಿಗೆ “ ದಿನಾಂಕ: 12 .08.2010 ರಿಂದ 01.12.2010 ” ಎಂದು ಓದಿಕೊಳ್ಳತಕ್ಕದ್ದು . ಉಳಿದಂತೆ ಸದರಿ ಆದೇಶದಲ್ಲಿ ಬೇರೆ ಯಾವುದೇ 
ಬದಲಾವಣೆ ಇರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹೆಚ್ .ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು - ಬಿ) 


ಪಿ . ಆರ್ . 1095 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕವಿಸಸ/ ಆ-1 /185/ ಮನವಿ /2008 , ಬೆಂಗಳೂರು, ದಿನಾಂಕ : 25ನೇ ಜೂನ್, 2011. 


ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಮುಖ್ಯ ಗ್ರಂಥಪಾಲಕರ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ . 


2003ರ ಕರ್ನಾಟಕ ವಿಧಾನ ಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಾವಳಿಗಳ ನಿಯಮ 6(i)ರ ಪ್ರಕಾರ 
ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19( 3)( ಎ) ನ್ನು ಓದಿಕೊಂಡಂತೆ ಈ 
ಸಚಿವಾಲಯದಲ್ಲಿ ಸಹಾಯಕ ಗ್ರಂಥಪಾಲಕರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಅನಸೂಯ ಎನ್.ದೇವಗಿರಿ, ಇವರಿಗೆ ಸಹಾಯಕ 
ಗ್ರಂಥಪಾಲಕರ ಒಂದು ಹುದ್ದೆಯನ್ನು ಮುಖ್ಯ ಗ್ರಂಥಪಾಲಕರ ಹುದ್ದೆಯನ್ನಾಗಿ ಉನ್ನತೀಕರಿಸಲಾಗಿರುವ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ವೇತನ ಶ್ರೇಣಿ 1 , 14050 - 350 - 14400 - 400 - 16800 - 450 - 19500 - 525 - 22650 - 600 - 25050ರಲ್ಲಿ ಮುಖ್ಯ ಗ್ರಂಥಪಾಲಕಿಯಾಗಿ ಸ್ಥಾನಪನ್ನ 
ಮುಂಬಡ್ತಿ ನೀಡಲಾಗಿದೆ. 


ಸಭಾಧ್ಯಕ್ಷರ ಆದೇಶಾನುಸಾರ, 
ಕೆ.ನೂರ್ ಮಹಮದ್ , 

ಉಪ ಕಾರ್ಯದರ್ಶಿ , 
ಕರ್ನಾಟಕ ವಿಧಾನ ಸಭೆ ಸಚಿವಾಲಯ 


ಪಿ . ಆರ್ . 1096 


30 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೨, ೨೦೧೧ 


287 - 9 


LAW , JUSTICE AND HUMAN RIGHTS SECRETARIAT 

NOTIFICATION 
NO .LAW 124 LAG 2011, Bangalore , Dated : 6th August, 2011 
In exercise of the powers conferred under Clause (3 ) of the Article 165 of the Constitution of India , His Excellency the 
Governor of Karnataka, has accepted the resignation of Sri Ashok Harnahalli, Advocate General for Karnataka , with immediate 


effect. 


By Order and in the name ofthe Governor ofKarnataka , 

S . SIDDALINGESH , 

Secretary to Government, 
Department of Law , Justice and Human Rights 


P . R : 1097 


LAW , JUSTICE AND HUMAN RIGHTS SECRETARIAT 


NOTIFICATION 
NO .LAW 124 LAG 2011, Bangalore, Dated : 6th August, 2011 
In exercise of the powers conferred under Caluse ( 1) of the Article 165 of the Constitution of India , His Excellency the 
Governor of Karnataka, hereby appoints Sri. B .V. Acharya , Senior Counsel, as Advocate General for the State of Karnataka, with 
immediate effect, in place of Sri . Ashok Harnahalli, who has since resigned. 


His pay and remuneration are governed by the Karnataka Law Officers (Appointment and Conditions of Service ) Rules, 


1977 . 


By Order and in the name of the Governor of Karnataka , 

S . SIDDALINGESH , 

Secretary to Government, 
Department of Law , Justice and Human Rights 


P . R : 1098 


HIGH COURT OF KARNATAKA 

NOTIFICATION 
NO .HCE . 701/ 2011, Bangalore , Dated : 10th August, 2011 


Sri . G . Venkataswamy, Section Officer of this office is permitted to retire from service on the afternoon of 31.08 .2011 on 
attaining the age of superannuation and he will be relieved of his duties in this office on the afternoon of 30 . 08 . 2011, since 
31.08.2011 is a general holiday . 

By Order of Hon ble The Chief Justice , 
P .R : 1099 

K . SOMASHEKAR , 

Registrar (Judicial) 
HIGH COURT OF KARNATAKA 

NOTIFICATION 
NO.HCE . 702/2011, Bangalore , Dated : 10th August, 2011 


Sri. A . Nagarajappa , Section Officer of this office is permitted to retire from service on the afternoon of 31.08 .2011 on 
attaining the age of superannuation and he will be relieved of his duties in this office on the afternoon of 30 .08 .2011, since 
31.08 .2011 is a generalholiday . 

By Order of Hon ble The Chief Justice , 
P .R : 1100 

K . SOMASHEKAR 
Registrar (Judicial) 


287 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೨ , ೨೦೧೧ 


3802 


HIGH COURT OF KARNATAKA 

NOTIFICATION 
NO .LCA -II. 11 (Rtmt)/2011 , Bangalore, Dated : 15th July , 2011 
Sri. M . Chidananda, Chief Administrative Officer , District & Sessions Court, Kodagu -Madikeri, is permitted to retire from 
service with effect from the afternoon of 30 .07 .2011 (since 31.07.2011 falls on Sunday), on attaining the age of superannuation , 
under Rule 95 (1) of K .C . S . Rules . 

By Order, 
P . R : 1101 

V .K . HASYAGAR 

Assistant Registrar 
HIGH COURT OF KARNATAKA 

NOTIFICATION 
NO. GOB (1) 3/2011, Bangalore , Dated : 05th August, 2011 
The Presiding Officers of the Courts mentioned at Column No .1, below , are concurrently appointed as the Presiding 
Officers of the Courts mentioned at Column No.2 , with effect from 01 -08 -2011 and until further orders : 


Designation of the Presiding Officer 


Name of the Courts to which concurrent 

appointment is made 


(1 ) 


( 2 ) 


1. III Addl. I Civil Judge , Mysore 


JMFC II Court,Mysore 


2 . || Addl. I Civil Judge ,Mysore 


JMFC III Court, Mysore 


3 . 


Addl. I Civil Judge , Mysore 


Il Civil Judge and JMFC , Mysore 


4 . Civil Judge and JMFC , Hunsur. (For Civil Side) 
5 . Senior Civil Judge and JMFC , Krishnarajanagar, 

(For Criminal and Administration Side ) 


Civil Judge and JMFC ,Krishnarajanagar 


P .R : 1102 


By Order of the High Court , 

P .KRISHNA BHAT, 
RegistrarGeneral 


HIGH COURT OF KARNATAKA 

NOTIFICATION 
NO .GOB (1) 3/2011, Bangalore , Dated : 03rd August, 2011 
The Presiding Officers of the Courts mentioned at Column No. 1, below , are concurrently appointed as the Presiding 
Officers of the Courts mentioned at Column No.2 , with effect from 01 -08 -2011 and until further orders : 


Designation of the Presiding Officer 


Name of the Courts to which concurrent 

appointment is made 


( 2 ) 


( 1) 
Addl. Civil Judge and JMFC II Court, Tumkur 


1. 


Prl. Civil Judge and JMFC II Court , Tumkur 


2 . III Addl. Civil Judge and JMFC IV Court, Tumkur 


|| Addl. Civil Judge and JMFC II Court, Tumkur 


Civil Judge and JMFC , Pavagada 


3. Addl . Civil Judge and JMFC , Madhugiri 


Prl. Civil Judge , Madhugiri 


4 . Senior Civil Judge and JMFC , Tiptur. (For Criminal and 

Administration Side ) 
5 . Civil Judge and JMFC , Turuvekere , 

(For Civil Side) 


Civil Judge and JMFC, Tiptur 


B005 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೨೨, ೨೦೧೧ 


287 - 9 


6 . III Addl. Civil Judge and JMFC IV Court, Tumkur, 

(For Civil Side ) 
7. Senior Civil Judge and JMFC ,Gubbi, 

(For Criminal and Administration Side) 


Civil Judge and JMFC, Gubbi 


8 . Civil Judge and JMFC , Chikkanayakanahalli 


Addl . Civil Judge and JMFC , Chikkanayakanahalli 


By Order of the High Court , 
P . R : 1103 

P .KRISHNA BHAT, 

Registrar General 
HIGH COURT OF KARNATAKA 

NOTIFICATION 
NO .GOB (1) 3/2011 , Bangalore , Dated : 03rd August, 2011 
The Presiding Officers of the Courts mentioned at Column No .1 , below , are concurrently appointed as the Presiding 
Officers of the Courts mentioned at Column No. 2 , with effect from 01 - 08 -2011 and until further orders : 


Designation of the Presiding Officer 


Name of the Courts to which concurrent 

appointment is made 


( 1 ) 


( 2 ) 


1. Addl. Civil Judge and JMFC , Bellary 


Il Addl. Civil Judge , Bellary 


2 . Civil Judge and JMFC , Kudligi 


Civil Judge and JMFC , Sandur. 
(with a direction to itinerate the said court for three 
days in a week i. e., on every working Thursday , 
Friday and Saturday ). 


P . R : 1104 


By Order of the High Court, 

P .KRISHNA BHAT, 

Registrar General 
HIGH COURT OF KARNATAKA 

NOTIFICATION 
NO .GOB (1) 3 /2011, Bangalore , Dated : 2nd August, 2011 


The Presiding Officers of the Courts mentioned at Column No.1 , below , are concurrently appointed as the Presiding 
Officers of the Courts mentioned at Column No .2 , with effect from 01-08 - 2011 and until further orders : 


Designation of the Presiding Officer 


Name of the Courts to which concurrent 

appointment is made 


(1) 
1. Addl. Civil Judge and JMFC III Court, Raichur 


( 2 ) 
Prl. Civil Judge and JMFC II Court, Raichur 
Civil Judge and JMFC , Lingasugur. 
(with a direction to itinerate the said court for three 
days in a week i.e., on every working Thursday, 
Friday and Saturday ). 


2 . Civil Judge and JMFC , Sindhanur 


By Order of the High Court, 

P .KRISHNA BHAT 


P . R : 1105 


Registrar General 


287 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೨, ೨೦೧೧ 


306 


HIGH COURT OF KARNATAKA 

NOTIFICATION 
NO .GOB (I) 3/ 2011 , Bangalore, Dated : 03rd August, 2011 
The Presiding Officers of the Courts mentioned at Column No .1 , below , are concurrently appointed as the Presiding 
Officers of the Courts mentioned at Column No.2 , with effect from 01 -08 -2011 and until further orders : 


Designation of the Presiding Officer 


Name of the Courts to which concurrent 

appointment is made 


( 1) 


( 2 ) 


Il Addl. Civil Judge and JMFC II Court, Dharwad 


1. III Addl. Civil Judge and JMFC , Dharwad 
2 . III Addl. Civil Judge, Hubli 
3. Prl. Civil Judge , Hubli 


Addl. Civil Judge , Hubli 
Il Addl. Civil Judge and JMFC III Court, Hubli 


P . R : 1106 


By Order of the High Court , 

P .KRISHNA BHAT, 
Registrar General 


HIGH COURT OF KARNATAKA 


NOTIFICATION 


NO .GOB (1) 28 /2001, Bangalore , Dated : 09th August, 2011 


In pursuance to Rule 118 - A ( 1) of K . C . S .Rs., sanction is hereby accorded for payment of cash equivalent of leave salary 
for Earned Leave at the credit of Sri . I.S . Antin , District Judge , subject to maximum of 240 days , on the date of his attaining the age 
of superannuation i.e ., on 31. 07 . 2011. It is certified that no Departmental Enquiry was pending against the said Officer, as on that 
date . 

By Order of The High Court, 

P . KRISHNA BHAT , 
P . R : 1107 

Registrar General 


HIGH COURT OF KARNATAKA 


NOTIFICATION 


NO .GOB (0) 2 /2011, Bangalore , Dated : 11 " August, 2011 


In exercise of the powers conferred under Section 11 ( 3) of the Code of Criminal Procedure , 1973, the High Court of 
Karnataka hereby confers the powers of JudicialMagistrate First Class on the Addl. Senior Civil Judge, Chitradurga , the Il Addl. 
Senior Civil Judge , Chitradurga , the Senior Civil Judge , Challakere and the Senior Civil Judge , Holalkere , for disposal of Criminal 
Cases, with immediate effect and until further orders . 

By Order of The High Court , 

P . KRISHNA BHAT , 
P . R : 1108 

Registrar General 


HIGH COURT OF KARNATAKA 


NOTIFICATION 


NO .GOB (1) 1 /2011 , Bangalore , Dated : 05th August, 2011 


The Notification of even number dated 27 .07 .2011 , appointing concurrently the Presiding Officer of the Fast Track Court, 
Udupi as the Presiding Officer of the Fast Track Court, Karkala (Vacant Court ), with a direction to itinerate the said court for two 
days in week , i. e ., on every working Friday and Saturday , is treated as cancelled , with immediate effect. 


By Order of The High Court, 

P . KRISHNA BHAT, 
Registrar General 


P .R : 1109 


೫೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೨, ೨೦೧೧ 


ಭಾಗ- ೨ 


WATER RESOURCES SECRETARIAT 


NOTIFICATION 


NO . WRD 124 KBN 2011 , Bangalore, Dated : 25th July , 2011 


Sri N . Lakshman Rao Peshwe , Managing Director, Karnataka Neeravari Nigam Limited is hereby nominated as Director 
on the Board of Krishna Bhagya Jala Nigam Limited , with immediate effect and until further orders , as required under Article 147 (c ) 
of the Articles ofAssociation of the Krishna Bhagya Jala Nigam Limited . 

By Order and in the name of the Governor of Karnataka , 

I. D . DHAMAN , 

Officer of Special Duty , 
PR : 1110 

Water Resources Department (KBJN ) 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 122 ಪೊಪೆಸೆ 2011 , ಬೆಂಗಳೂರು, ದಿನಾಂಕ: 08ನೇ ಆಗಸ್ಟ್, 2011 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 202 ಎಸ್‌ಪಿಎಸ್ 2010( ಪಿ - 2) ದಿನಾಂಕ: 06 - 08 - 2011ರಲ್ಲಿ ಸಿಆಸುಇ ( ಸೇವೆಗಳು) ರವರು 
ಶ್ರೀ ಕುಚ್ಚಣ್ಣ ಶ್ರೀನಿವಾಸನ್, ಐ. ಪಿ .ಎಸ್ ., ಎ . ಡಿ. ಜಿ . ಪಿ. ಮತ್ತು ಐ . ಜಿ. ಪಿ ., ಪ್ರಿಸನ್ಸ್, ಬೆಂಗಳೂರು, ರವರಿಗೆ ಡಿ. ಜಿ . ಪಿ. ಹುದ್ದೆಗೆ ಮುಂಬಡ್ತಿ ನೀಡಿ ಇವರ 
ಸೇವೆಯನ್ನು , ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತಕ್ಕೆ ನೇಮಿಸಲು 
ಒಳಾಡಳಿತ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


ಅದರಂತೆಯೇ ಶ್ರೀ ಕುಚ್ಚಣ್ಣ ಶ್ರೀನಿವಾಸನ್, ಐ. ಪಿ .ಎಸ್., ಎ . ಡಿ . ಜಿ . ಪಿ ಮತ್ತು ಐ . ಜಿ. ಪಿ., ಪ್ರಿಸನ್ಸ್ , ಬೆಂಗಳೂರು, ಇವರನ್ನು ಅಧ್ಯಕ್ಷರು ಮತ್ತು 
ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತಕ್ಕೆ ನೇಮಿಸಲಾಗಿದೆ ಹಾಗೂ ಶ್ರೀ ಎಂ .ಎನ್. ರೆಡ್ಡಿ, 
ರವರನ್ನು ಈ ಹುದ್ದೆಯ ಅಧಿಕ ಪ್ರಭಾರದಿಂದ ಬಿಡುಗಡೆಗೊಳಿಸಲಾಗಿದೆ. 


ಶ್ರೀ ಕುಚ್ಚಣ್ಣ ಶ್ರೀನಿವಾಸನ್ , ಐ . ಪಿ . ಎಸ್., ರವರನ್ನು ಮುಂದಿನ ಆದೇಶದವರೆಗೆ ಎ . ಡಿ . ಜಿ . ಪಿ . ಮತ್ತು ಐ . ಜಿ. ಪಿ ., ಪ್ರಿಸನ್ಸ್, ಬೆಂಗಳೂರು, 
ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿ ಮುಂದುವರೆಸಲಾಗಿದೆ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್ . ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು ) 


ಪಿ . ಆರ್ . 1111 


ಒಳಾಡಳಿತ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ: ಒಣ 351 ಪಿಪಿಇ 2011 , ಬೆಂಗಳೂರು, ದಿನಾಂಕ: 08ನೇ ಆಗಸ್ಟ್ , 2011 . 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977ರ ನಿಯಮ 26( 3) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಶ್ರೀ ವಿಶ್ವನಾಥ ಎನ್. ಮೂಲಿಗೆ, ವಕೀಲರು, ಭಾಲ್ಕಿ , ಬೀದರ್ ಜಿಲ್ಲೆ ಇವರನ್ನು ಬೀದರ್ ಜಿಲ್ಲೆಯ ಭಾಲ್ಕಿ ತ್ವರಿತ ವಿಲೇವಾರಿ 
ನ್ಯಾಯಾಲಯಕ್ಕೆ ವಿಶೇಷ ಸರ್ಕಾರಿ ಅಭಿಯೋಜಕರನ್ನಾಗಿ ಅವರು ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಒಂದು ವರ್ಷದ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್.ಕೆ. ನಿಂಗಪ್ಪ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1112 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - ಬಿ ) 


ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ | 
ಸಂಖ್ಯೆ: ಸಿಆಸುಇ 135 ಆಸೇವ 2011, ಬೆಂಗಳೂರು, ದಿನಾಂಕ: 11ನೇ ಆಗಸ್ಟ್ , 2011. 
ಕರ್ನಾಟಕ ಸರ್ಕಾರದ 25ನೇ ಸಚಿವ ಸಂಪುಟ ಸಚಿವರುಗಳ ವಿಶೇಷ ಕರ್ತವ್ಯಾಧಿಕಾರಿ / ಆಪ್ತ ಕಾರ್ಯದರ್ಶಿಗಳಾಗಿ ಗುತ್ತಿಗೆ ಆಧಾರದ 
ಮೇಲೆ ಕಾರ್ಯ ನಿರ್ವಹಿಸುತ್ತಿರುವ ಕೆಳಕಂಡ ನಿವೃತ್ತ ಕೆ. ಎ .ಎಸ್. ಅಧಿಕಾರಿಗಳ ಸೇವೆಯನ್ನು ದಿನಾಂಕ : 11. 08.2011ರ ಅಪರಾಹ್ನದಿಂದ ಜಾರಿಗೆ 
ಬರುವಂತೆ ಹಿಂಪಡೆಯಲಾಗಿದೆ. ಈ ಅಧಿಕಾರಿಗಳು ಕರ್ತವ್ಯದಿಂದ ಬಿಡುಗಡೆ ಹೊಂದುವ ಮೊದಲು ದಿನಾಂಕ: 16. 11.1988ರ ಸರ್ಕಾರದ ಆದೇಶ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೨, ೨೦೧೧ 


೫೨೧ 


ಸಂಖ್ಯೆ: ಸಿಆಸುಇ 151 ಸಅಸೇ 88ರಲ್ಲಿನ ಸೂಚನೆಗಳನ್ನು ಒಳಗೊಂಡಂತೆ ಸಚಿವರುಗಳ ಕಚೇರಿ / ಗೃಹ ಕಛೇರಿ ಹಾಗೂ ಸಚಿವರುಗಳ ಗೃಹಗಳಿಗೆ 
ಸರ್ಕಾರದಿಂದ ಒದಗಿಸಲಾಗಿರುವ ಕಛೇರಿ ಉಪಕರಣಗಳು ಹಾಗೂ ಇತರೆ ಗೃಹ ಬಳಕೆ ಉಪಕರಣಗಳು, ಪೀಠೋಪಕರಣಗಳ ಪಟ್ಟಿಯನ್ನು ಆಯಾ 
ಪ್ರಾಧಿಕಾರಕ್ಕೆ ಸಲ್ಲಿಸಿ ಅವರಿಂದ ದೃಢೀಕರಣ ಪತ್ರವನ್ನು ಪಡೆಯುವುದು. 


ಕ್ರಮ 


ಅಧಿಕಾರಿಯ ಹೆಸರು ಮತ್ತು ಪದನಾಮ 

ಕಾರ್ಯ ನಿರ್ವಹಿಸುತ್ತಿರುವ ಕಛೇರಿ 
ಸಂಖ್ಯೆ 

| ಶ್ರೀ ಹೆಚ್. ಎಂ . ಕೆಂಪೇಗೌಡ, ನಿವೃತ್ತ ಕೆ. ಎ .ಎಸ್ . ಹಿರಿಯ ಶ್ರೇಣಿ | ಮಾನ್ಯ ಗೃಹ ಮತ್ತು ಸಾರಿಗೆ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ 

ಡಾ : ಎ. ವಿ . ಪ್ರಸನ್ನ , ನಿವೃತ್ತ ಕೆ.ಎ .ಎಸ್. ಹಿರಿಯ ಶ್ರೇಣಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ 
3. ಶ್ರೀ ಜಿ .ಬಿ. ಹಿರೇಮಣಿಯವರು, ನಿವೃತ್ತ ಕೆ.ಎ.ಎಸ್. ಹಿರಿಯ ಶ್ರೇಣಿ | ಮಾನ್ಯ ಸಮಾಜ ಕಲ್ಯಾಣ ಸಚಿವರ ಆಪ್ತ ಕಾರ್ಯದರ್ಶಿ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಶ್ರೀನಿವಾಸಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 1113 

ಸಿ. ಆ . ಸು . ಇ. (ಸೇವೆಗಳು - 2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 135 ಆಸೇವ 2011 , ಬೆಂಗಳೂರು, ದಿನಾಂಕ: 11ನೇ ಆಗಸ್ಟ್, 2011 . 
ಕರ್ನಾಟಕ ಸರ್ಕಾರದ 25ನೇ ಸಚಿವ ಸಂಪುಟ ಸಚಿವರುಗಳ ಆಪ್ತಕಾರ್ಯದರ್ಶಿಗಳಾಗಿ ಕಾರ್ಯ ನಿರ್ವಹಿಸುತ್ತಿರುವ ಕೆಳಕಂಡ ಕೆ. ಎ .ಎಸ್. 
ಅಧಿಕಾರಿಗಳ ಸೇವೆಯನ್ನು ದಿನಾಂಕ: 11 - 08 - 2011ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ. ಈ ಅಧಿಕಾರಿಗಳು ಕರ್ತವ್ಯದಿಂದ 
ಬಿಡುಗಡೆ ಹೊಂದುವ ಮೊದಲು ದಿನಾಂಕ: 16 -11-1988ರ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 151 ಸಅಸೇ 88ರಲ್ಲಿನ ಸೂಚನೆಗಳನ್ನು 
ಒಳಗೊಂಡಂತೆ ಸಚಿವರುಗಳ ಕಛೇರಿ / ಗೃಹ ಕಛೇರಿ ಹಾಗೂ ಸಚಿವರುಗಳ ಗೃಹಗಳಿಗೆ ಸರ್ಕಾರದಿಂದ ಒದಗಿಸಲಾಗಿರುವ ಕಛೇರಿ ಉಪಕರಣಗಳು 
ಹಾಗೂ ಇತರೆ ಗೃಹ ಬಳಕೆ ಉಪಕರಣಗಳು , ಪೀಠೋಪಕರಣಗಳ ಪಟ್ಟಿಯನ್ನು ಆಯಾ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅವರಿಂದ ದೃಢೀಕರಣ ಪತ್ರವನ್ನು 
ಪಡೆಯುವುದು. 
( ಕ್ರಮ ಸಂಖ್ಯೆ | ಅಧಿಕಾರಿಯ ಹೆಸರು ಮತ್ತು ಪದನಾಮ 

ಕಾರ್ಯ ನಿರ್ವಹಿಸುತ್ತಿರುವ ಕಛೇರಿ 
ಡಾ || ರಾಮೇಗೌಡ, ಸೂಪರ್‌ ಟೈಂ ಸ್ನೇಲ್ 

ಮಾನ್ಯ ಗೃಹ ಮತ್ತು ಸಾರಿಗೆ ಸಚಿವರ ಆಪ್ತ ಕಾರ್ಯದರ್ಶಿ 
2 . ಡಾ|| ವಿಜಯಕುಮಾರ್ ಎನ್. ತೋರಗಲ್, ಮಾನ್ಯ ಕಂದಾಯ ಸಚಿವರ ಆಪ್ತ ಕಾರ್ಯದರ್ಶಿ 

ಹಿರಿಯ ಶ್ರೇಣಿ 
ಶ್ರೀ ಸಿ. ಎಂ . ರಾಜೇಂದ್ರ, ಹಿರಿಯ ಶ್ರೇಣಿ 

ಮಾನ್ಯ ಪ್ರವಾಸೋದ್ಯಮ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರ 

ಆಪ್ತ ಕಾರ್ಯದರ್ಶಿ 
4. ( ಶ್ರೀ ಆರ್ . ಜೆ. ಜೋಷಿ, ಹಿರಿಯ ಶ್ರೇಣಿ 

ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಆಪ್ತ ಕಾರ್ಯದರ್ಶಿ 
ಶ್ರೀ ಎಸ್. ಬಿ . ಬೊಮ್ಮನಹಳ್ಳಿ , ಹಿರಿಯ ಶ್ರೇಣಿ ಮಾನ್ಯ ಬೃಹತ್ ಮತ್ತು ಮಧ್ಯಮ ನೀರಾವರಿ ಸಚಿವರ ಆಪ್ತ 

ಕಾರ್ಯದರ್ಶಿ 
6. ಶ್ರೀ ಎಸ್. ಪಾಲಯ್ಯ , ಹಿರಿಯ ಶ್ರೇಣಿ 

ಮಾನ್ಯ ಇಂಧನ ಹಾಗೂ ಆಹಾರ, ನಾಗರೀಕ ಸರಬರಾಜು ಮತ್ತು 

ಗ್ರಾಹಕರ ವ್ಯವಹಾರಗಳ ಸಚಿವರ ಆಪ್ತ ಕಾರ್ಯದರ್ಶಿ 
| ಶ್ರೀ ಅಕ್ರಂ ಪಾಷ, ಕಿರಿಯ ಶ್ರೇಣಿ 

ಮಾನ್ಯ ವಕ್ಸ್ , ಹಜ್ ಮತ್ತು ಅಲ್ಪ ಸಂಖ್ಯಾತರ ಕಲ್ಯಾಣ ಸಚಿವರ ಆಪ್ತ 

ಕಾರ್ಯದರ್ಶಿ 
8. ಶ್ರೀ ಕಾಶೀನಾಥ್ ಪವಾರ್, ಕಿರಿಯ ಶ್ರೇಣಿ 

ಮಾನ್ಯ ಪಶುಸಂಗೋಪನೆ, ಲೋಕ ಶಿಕ್ಷಣ, ಗ್ರಂಥಾಲಯ ಮತ್ತು ಸಣ್ಣ 

ಉಳಿತಾಯ ಮತ್ತು ಲಾಟರಿ ಸಚಿವರ ಆಪ್ತ ಕಾರ್ಯದರ್ಶಿ 
ಶ್ರೀಮತಿ ಕೆ . ವಿದ್ಯಾಕುಮಾರಿ, ಕಿರಿಯ ಶ್ರೇಣಿ 

ಮಾನ್ಯ ಇಂಧನ ಹಾಗೂ ಆಹಾರ , ನಾಗರೀಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಶ್ರೀನಿವಾಸಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿ. ಆ . ಸು . ಇ. (ಸೇವೆಗಳು - 1) 


ಪಿ . ಆರ್ . 1114 


೫೨೨ 


ಭಾಗ- ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೨, ೨೦೧೧ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ : ಸಿಆಸುಇ 14 ಎಸ್‌ಎಫ್‌ಎಸ್ 2011, ಬೆಂಗಳೂರು, ದಿನಾಂಕ: 08ನೇ ಆಗಸ್ಟ್ , 2011 . 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ / 4 / ಎಸ್‌ಎಫ್‌ಎಸ್ / 2011, ದಿನಾಂಕ: 14 .06 .2011ರ ಐದನೇ ಮತ್ತು ಆರನೇ ಸಾಲಿನಲ್ಲಿ ಬರುವ 
“2010 - 2011ರ ಬ್ಲಾಕ್ ಅವಧಿಯಲ್ಲಿ” ಎಂಬುದರ ಬದಲಾಗಿ “2008 - 2009ರ ಡಿಸೆಂಬರ್ 2010 ರವರೆಗಿನ ವಿಸ್ತರಿತ ಬ್ಲಾಕ್ ಅವಧಿಯಲ್ಲಿ” ಎಂದು ತಿದ್ದಿ 
ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ . ಪಿ . ಅತ್ತೆ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಆಸುಇ (ಸೇವೆಗಳು - 4 ) 


ಪಿ . ಆರ್ . 1115 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಅಪಜೀ 126 ಅಪಸೇ 2011 , ಬೆಂಗಳೂರು, ದಿನಾಂಕ: 23ನೇ ಜುಲೈ , 2011 . 


ಕರ್ನಾಟಕ ರಾಜ್ಯ ಅರಣ್ಯ ಸೇವೆಗೆ ಸೇರಿದ ಶ್ರೀ ವಿ. ಜಿ. ಕುಲಕರ್ಣಿ , ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಇವರಿಗೆ ದಿನಾಂಕ: 31 - 07 - 2011 
ರಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 285 (1) ( ಎ) ಪ್ರಕಾರ ಸರ್ಕಾರಿ ಸೇವೆಯಿಂದ ಸ್ವಯಂ ನಿವೃತ್ತಿ 
ಹೊಂದಲು ಸರ್ಕಾರದ ಅನುಮತಿ ನೀಡಲಾಗಿದೆ . 
ಸದರಿ ಅಧಿಕಾರಿಯಿಂದ ಸರ್ಕಾರಕ್ಕೆ ಏನಾದರು ಬಾಕಿ ಬರಬೇಕಾಗಿದ್ದಲ್ಲಿ ಅದನ್ನು ಅವರ ನಿವೃತ್ತಿ ಸೌಲಭ್ಯಗಳಿಂದ ಕಡಿತಗೊಳಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಬಾಲಕೃಷ್ಣಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1116 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಸೇವೆಗಳು ) 


ತೋಟಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ:ತೋಇ40 ರೇಉನಿ 2011 , ಬೆಂಗಳೂರು, ದಿನಾಂಕ: 10ನೇ ಆಗಸ್ಟ್ , 2011 . 


ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 8 ( ಎ ) ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಶ್ರೀ ರಣದೀಪ್, ಡಿ, ಭಾಅಸೇ ., ಸರ್ಕಾರದ ಉಪಕಾರ್ಯದರ್ಶಿ (ಆಯವ್ಯಯ & ಸಂಪನ್ಮೂಲ) ( ಪ್ರಭಾರ), ಆರ್ಥಿಕ ಇಲಾಖೆ 
ಇವರನ್ನು ಶ್ರೀ ವಿಪುಲ್ ಬನ್ಸಾಲ್, ಭಾಅಸೇ ., ಹಿಂದಿನ ಸರ್ಕಾರದ ಉಪ ಕಾರ್ಯದರ್ಶಿಗಳು , ಆರ್ಥಿಕ ಇಲಾಖೆ ಇವರ ಸ್ಥಾನದಲ್ಲಿ ಕರ್ನಾಟಕ ರೇಷ್ಮೆ 
ಉದ್ಯಮಗಳ ನಿಗಮ ನಿಯಮಿತದ ಮಂಡಳಿಯ ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ 
ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಉಮಾವತಿ .ಕೆ , 

ಪೀಠಾಧಿಕಾರಿ ( ಪ್ರಭಾರ), 
ಪಿ . ಆರ್ . 1117 

ತೋಟಗಾರಿಕೆ ಇಲಾಖೆ, (ರೇಷೆ) 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಾರಿಇ 192 ಸಾಇಸೇ 2011, ಬೆಂಗಳೂರು, ದಿನಾಂಕ: 19ನೇ ಆಗಸ್ಟ್ , 2011. 
ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: ಜಿಓಬಿ( ಐ)/ 2011, ದಿನಾಂಕ : 17 - 08 - 2011ರಲ್ಲಿ ಶ್ರೀ ಜಾನ್ ಮೈಕಲ್ ಕುನ್ಹಾ, ಜಿಲ್ಲಾ 
ನ್ಯಾಯಾಧೀಶರು ( ಓಓಡಿ), ಪಿಸೈಡಿಂಗ್ ಆಫೀಸರ್ , ಕರ್ನಾಟಕ ರಾಜ್ಯ ಸಾರಿಗೆ ಮೇಲ್ಮನವಿ ಪ್ರಾಧಿಕಾರ, ಬೆಂಗಳೂರು ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನದಲ್ಲಿ ಶ್ರೀ ಎ. ಸಿ. ವಿದ್ಯಾಧರ , ಜಿಲ್ಲಾ ನ್ಯಾಯಾಧೀಶರು ( ಓಓಡಿ), ರಿಜಿಸ್ಟ್ರಾರ್ ( ಆಡಳಿತ), ಕರ್ನಾಟಕ ಉಚ್ಚ ನ್ಯಾಯಾಲಯ , ಬೆಂಗಳೂರು 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೨೨ , ೨೦೧೧ 


೫೨೩ 


ಇವರನ್ನು ಕರ್ನಾಟಕ ರಾಜ್ಯ ಸಾರಿಗೆ ಮೇಲ್ಮನವಿ ಪ್ರಾಧಿಕಾರ, ಬೆಂಗಳೂರು ಇಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ 
ನೇಮಿಸಲಾಗಿದೆ. 

ಶ್ರೀ ಜಾನ್ ಮೈಕಲ್ ಕುನ್ಹಾ , ಜಿಲ್ಲಾ ನ್ಯಾಯಾಧೀಶರು (ಓಓಡಿ), ಪಿಸೈಡಿಂಗ್ ಆಫೀಸರ್, ಇವರನ್ನು ಕರ್ನಾಟಕ ರಾಜ್ಯ ಸಾರಿಗೆ ಮೇಲ್ಮನವಿ 
ಪ್ರಾಧಿಕಾರ , ಬೆಂಗಳೂರು ಇಲ್ಲಿಂದ ಕರ್ತವ್ಯದಿಂದ ಬಿಡುಗಡೆ ಮಾಡಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ರಾಮಚಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 1118 

ಸಾರಿಗೆ ಇಲಾಖೆ. 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಪಸಂಮೀ 206 ಪಅಸೇ 2011 , ಬೆಂಗಳೂರು, ದಿನಾಂಕ: 09ನೇ ಆಗಸ್ಟ್ , 2011. 


ಪಶುಪಾಲನಾ & ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾ : ಎಂ . ಶಿವಪ್ರಸಾದ್, ಸಹಾಯಕ ನಿರ್ದೇಶಕರು, 
ಪಶುವೈದ್ಯಕೀಯ ಆಸ್ಪತ್ರೆ, ನೆಲ್ಲಿಗೆರೆ , ಮಳವಳ್ಳಿ ತಾಲ್ಲೂಕು, ಮಂಡ್ಯ ಜಿಲ್ಲೆ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಉಪ ನಿರ್ದೇಶಕರ ಹುದ್ದೆಗೆ (ವೇತನ 
ಶ್ರೇಣಿ 1 18150 -450 -19500 -525 - 22650 -600 - 26250 -675 -26925) ಸ್ಥಾನಪನ್ನ ಪದೋನ್ನತಿ ನೀಡಿ, ಅವರನ್ನು ಉಪನಿರ್ದೇಶಕರು, 
ಪಶುಪಾಲನಾ & ಪಶುವೈದ್ಯ ಸೇವೆಗಳ ಇಲಾಖೆ, ಗುಲ್ಬರ್ಗಾ, ಗುಲ್ಬರ್ಗಾ ಜಿಲ್ಲೆ ಇಲ್ಲಿಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಈ ಆದೇಶವು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ಅರ್ಜಿ ಸಂಖ್ಯೆ : 2357/2009 , 2358 /2009 ಹಾಗೂ 2359 /2009 ಗಳಲ್ಲಿ 
ನೀಡುವ ಅಂತಿಮ ತೀರ್ಪಿಗೊಳಪಟ್ಟಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಬಿ .ಕೆ. ಶ್ರೀನಿವಾಸಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 
ಪಿ . ಆರ್ . 1119 

( ಪಶುಸಂಗೋಪನೆ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 137 ಆಸೇವ 2011( ಭಾ ), ಬೆಂಗಳೂರು, ದಿನಾಂಕ : 18ನೇ ಆಗಸ್ಟ್ , 2011. 


ಶ್ರೀ . ಎಸ್ . ಪಾಲಯ್ಯ , ಕೆ.ಎ. ಎಸ್., ( ಹಿರಿಯ ಶ್ರೇಣಿ) ಅಧಿಕಾರಿ , (ನೇಮಕಾತಿ ನಿರೀಕ್ಷಣೆಯಲ್ಲಿ) ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ಮಾನ್ಯ ಇಂಧನ, ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರ ಆಪ್ತ 
ಕಾರ್ಯದರ್ಶಿಯಾಗಿ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ನೇಮಿಸಲಾಗಿದೆ. 


ಶ್ರೀಮತಿ. ಕೆ. ವಿದ್ಯಾಕುಮಾರಿ, ಕೆ. ಎ.ಎಸ್., (ಕಿರಿಯ ಶ್ರೇಣಿ) ಅಧಿಕಾರಿ, (ನೇಮಕಾತಿ ನಿರೀಕ್ಷಣೆಯಲ್ಲಿರುವ) ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಮಾನ್ಯ ಇಂಧನ, ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರ ವಿಶೇಷ 
ಕರ್ತವ್ಯಾಧಿಕಾರಿಯಾಗಿ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 1120 

ಸಿ . ಆ . ಸು . ಇ.(ಸೇವೆಗಳು - 2) . 
PERSONNEL AND ADMINISTRATIVE REFORMS SECRETARIAT 

NOTIFICATION 
NO .DPAR 202 SPS 2010 (P - 2), BANGALORE , DATED : 06th AUGUST , 2011 
Shri . A .R . Infant, IPS (KN -77), Director General of Police, Training , Bangalore is transferred with immediate effect and 
until further orders and posted as Director General of Police and CommandantGeneral Homeguards , E /O Director Civil Defence & 
Director, Fire Force , Bangalore reliveing Sri. N . Shivakumar, IPS , of the additional charge . 


೫೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೨ , ೨೦೧೧ 


ಭಾಗ - ೨ 


Sri Lalrokhuma Pachau , IPS (KN -77), Additional Director General of Police who is on inter cadre deputation as Director 
General of Police in Government of Mizoram is promoted on proforma promotion to officiate in the grade of Director General of 
Police in the above Super Time Scale of IPS (HAG + ) carrying the pay scale of 75 ,500 (Annual Increment at 3 % ) – 80 ,000 Grade 
Pay Nil, with immediate effect. 


Sri Kuchanna Srinivasan , IPS (KN -78), Additional Director General of Police & Inspector General of Prisons, Bangalore is 
promoted to officiate in the grade of Director General of Police in the above Super Time Scale of IPS (HAG + ) carrying the pay 
scale of 75,500 (Annual Increment at 3 % ) – 80 ,000 Grade Pay Nil, with immediate effect and his services are placed at the 
disposal ofHome Department for being posted as Director General of Police and Chairman & Managing Director, Karnataka State 
Police Housing Corporation , Bangalore reliveing Sri. M .N . Reddi, IPS , of the additional charge . 


Sri Shankar Mahadev Bidari , IPS (KN -78), Additional Director General of Police , Railways , Bangalore is promoted to 
officiate in the grade of Director General of Police in the above Super Time Scale of IPS (HAG + ) carrying the pay scale of 75 , 500 
(Annual Increment at 3 % ) – 80 ,000 Grade Pay Nil, with immediate effect and posted until further orders as Director General of 
Police , CID , Special Units , Economic Offences , Bangalore reliveing Sri . Prem Shankar Meena , IPS , of the additional charge . 


Sri Susant Mahapatra , IPS (KN -79 ), Additional Director General Police, Karnataka Police Manual, Bangalore is promoted 
to officiate in the grade of Director General of Police in the above Super Time Scale of IPS (HAG +) carrying the pay scale of 
75 ,500 (Annual Increment at 3 % ) – 80 ,000 Grade Pay Nil, with immediate effect and posted until further orders as Director General 
of Police , Training, Bangalore vice Sri. A . R . Infant, IPS transferred . 


By Order and in the name of the Governor ofKarnataka, 

K .P . MOHAN RAJ 
Deputy Secretary to Government 

DP & AR (Services ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


PR : 1121 


ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 140 ಆಸೇವ 2011 , ಬೆಂಗಳೂರು, ದಿನಾಂಕ : 17ನೇ ಆಗಸ್ಟ್ , 2011. 
ಈ ಕೆಳಕಂಡ ಕೆ.ಎ .ಎಸ್., ( ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 
ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಶ್ರೀಯುತರು: 
ಆರ್. ವೆಂಕಟೇಶ್, ಕೆ.ಎ .ಎಸ್., (ಕಿರಿಯ ಶ್ರೇಣಿ), 

ವಿಶೇಷ ಭೂಸ್ವಾಧೀನಾಧಿಕಾರಿ, ಸೀಬರ್ಡ್ ಯೋಜನೆ, 
ಉಪ ವಿಭಾಗಾಧಿಕಾರಿ , ಬಳ್ಳಾರಿ ಉಪ ವಿಭಾಗ, ಬಳ್ಳಾರಿ . 

ಕಾರವಾರ, ಉತ್ತರ ಕನ್ನಡ ಜಿಲ್ಲೆ, ಖಾಲಿ ಹುದ್ದೆಗೆ, 
ಎಂ . ಸುಂದರಭಟ್ , 

ಉಪ ವಿಭಾಗಾಧಿಕಾರಿ , ಪುತ್ತೂರು ಉಪ ವಿಭಾಗ, ದಕ್ಷಿಣ 
ಕೆ. ಎ. ಎಸ್ ., (ಕಿರಿಯ ಶ್ರೇಣಿ), ವಿಶೇಷಾಧಿಕಾರಿ, 

ಕನ್ನಡ ಜಿಲ್ಲೆ - ಡಾ : ಹರೀಶ್ ಕುಮಾರ್, ಕೆ ಇವರ ಸ್ಥಾನದಲ್ಲಿ . 
ಮುಖ್ಯ ಮಂತ್ರಿಯವರ ಸಚಿವಾಲಯ , ವಿಧಾನಸೌಧ, ಬೆಂಗಳೂರು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿ. ಆ . ಸು . ಇ .(ಸೇವೆಗಳು - 2) . 
ಪಿ . ಆರ್ . 1122 

PERSONNEL AND ADMINISTRATIVE REFORMS SECRETARIAT 

NOTIFICATION 
NO.DPAR 384 SAS 2011 , BANGALORE , DATED : 16th AUGUST, 2011 
Sri D. Randeep , IPS (KN-2006), Deputy Secretary to Government-3, Finance Department is placed in additional charge 
of the post of Deputy Secretary to Government (B & R ), Finance Department w .e.f. 30 -5-2011. 


By Order and in the name of the Governor of Karnataka , 

N . Srinivasa Murthy , 
Under Secretary to Government 

DP & AR (Services -1) 


PR : 1123 


ಭಾಗ - ೨ 


೫೨೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೨ , ೨೦೧೧ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಆಕುಕ 346 ಪಿಟಿಡಿ 2014 , ಬೆಂಗಳೂರು, ದಿನಾಂಕ: 02ನೇ ಆಗಸ್ಟ್ , 2011. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 346 ಪಿಟಿಡಿ 2010 ದಿನಾಂಕ: 14 - 07 - 2011 ರ 4ನೇ ಸಾಲಿನಲ್ಲಿ ನಮೂದಾಗಿರುವ ವೇತನ 
ಶ್ರೇಣಿ 112000 - 420 -18300 ಎಂಬುದರ ಬದಲಾಗಿ ವೇತನ ಶ್ರೇಣಿ 18000 - 275 -13500 ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್.ಎಸ್ . ಇಟಗಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 1124 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾರತೀಯ ವೈದ್ಯ ಪದ್ಧತಿ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಆಕುಕ 346 ಪಿಟಿಡಿ 2010, ಬೆಂಗಳೂರು, ದಿನಾಂಕ: 02ನೇ ಆಗಸ್ಟ್ 2011 , 


ಸರ್ಕಾರದ ಅಧಿಸೂಚನೆ - II ಸಂಖ್ಯೆ : ಆಕುಕ 346 ಪಿಟಿಡಿ 2010 ದಿನಾಂಕ: 14 - 07 -2011 ರ 4ನೇ ಸಾಲಿನಲ್ಲಿ ನಮೂದಾಗಿರುವ ವೇತನ 
ಶ್ರೇಣಿ 12000 - 420 - 18300 ಎಂಬುದರ ಬದಲಾಗಿ ವೇತನ ಶ್ರೇಣಿ 1 8000 - 275 -13500 ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಆರ್ . ಎಸ್ , ಇಟಗಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1125 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ( ಭಾರತೀಯ ವೈದ್ಯ ಪದ್ಧತಿ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಆಕುಕ 346 ಪಿಟಿಡಿ 2010, ಬೆಂಗಳೂರು, ದಿನಾಂಕ: 02ನೇ ಆಗಸ್ಟ್ , 2011. 
ಸರ್ಕಾರದ ಅಧಿಸೂಚನೆ - III ಸಂಖ್ಯೆ: ಆಕುಕ 346 ಪಿಟಿಡಿ 2010 ದಿನಾಂಕ : 14 - 07 -2011 ರ 4ನೇ ಸಾಲಿನಲ್ಲಿ ನಮೂದಾಗಿರುವ ವೇತನ 
ಶ್ರೇಣಿ 112000 - 420 -18300 ಎಂಬುದರ ಬದಲಾಗಿ ವೇತನ ಶ್ರೇಣಿ 18000 - 275 - 13500 ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಆರ್ . ಎಸ್ . ಇಟಗಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1126 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ( ಭಾರತೀಯ ವೈದ್ಯ ಪದ್ಧತಿ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ತಿದ್ದುಪಡಿ 


ಸಂಖ್ಯೆ: ಆಕುಕ 346 ಪಿಟಿಡಿ 2010, ಬೆಂಗಳೂರು, ದಿನಾಂಕ: 02ನೇ ಆಗಸ್ಟ್ , 2011. 


ಸರ್ಕಾರದ ಅಧಿಸೂಚನೆ- IV ಸಂಖ್ಯೆ : ಆಕುಕ 346 ಪಿಟಿಡಿ 2010 ದಿನಾಂಕ: 14 - 07 - 2011 ರ 4ನೇ ಸಾಲಿನಲ್ಲಿ ನಮೂದಾಗಿರುವ ವೇತನ 
ಶ್ರೇಣಿ 1 12000 - 420 - 18300 ಎಂಬುದರ ಬದಲಾಗಿ ವೇತನ ಶ್ರೇಣಿ 8000 - 275 - 13500 ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಆರ್. ಎಸ್ . ಇಟಗಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ( ಭಾರತೀಯ ವೈದ್ಯ ಪದ್ಧತಿ) 


ಪಿ . ಆರ್ . 1127 


೫೨೬ ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೨೨, ೨೦೧೧ 

ಭಾಗ- ೨ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 200 ಎಲ್‌ಎಸಿ 2011 , ಬೆಂಗಳೂರು, ದಿನಾಂಕ: 18ನೇ ಆಗಸ್ಟ್ , 2011. 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ : ಜಿಒಬಿ(I).1/2011, ದಿನಾಂಕ: 17 - 08 - 2011 ರಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ 
ವರ್ಗಾವಣೆ ಮಾಡಿ ಆದೇಶಿಸಿರುವಂತೆ ಈ ಕೆಳಕಂಡ ನ್ಯಾಯಿಕ ಅಧಿಕಾರಿಯನ್ನು ಅವರ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆಯಲ್ಲಿ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
( ಕ್ರಮ ಅಧಿಕಾರಿಯ ಹೆಸರು ಪದನಾಮ ಮತ್ತು ಹಾಲಿ ಕಾರ್ಯ 

ಸ್ಥಳ ನಿಯುಕ್ತಿಗೊಳಿಸಲಾದ ನ್ಯಾಯಾಲಯ ಮತ್ತು ಪದನಾಮ 
ಸಂಖ್ಯೆ. 

ನಿರ್ವಹಿಸುತ್ತಿರುವ ನ್ಯಾಯಾಲಯ 


ಶ್ರೀ ಜಾನ್ ಮೈಕಲ್ ಕುನ್ಹಾ, ಜಿಲ್ಲಾ ನ್ಯಾಯಾಧೀಶರು ( OOD), | ಪ್ರಧಾನ ನ್ಯಾಯಾಧೀಶರು, ಕುಟುಂಬ ನ್ಯಾಯಾಲಯ , ಬೆಂಗಳೂರು 
ಪ್ರಿಸೈಡಿಂಗ್ ಆಫೀಸರ್, ಕರ್ನಾಟಕ ರಾಜ್ಯ ಸಾರಿಗೆ ಮೇಲ್ಮನವಿ | - ಖಾಲಿ ಹುದ್ದೆ 
ಪ್ರಾಧಿಕಾರ, ಬೆಂಗಳೂರು. 


ಪಿ . ಆರ್ . 1128 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಯ್ಯದ್ ಅಬ್ದುಲ್ ನಜೀರ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1), 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಒಣ 10 ಪಿಪಿಇ 2011, ಬೆಂಗಳೂರು, ದಿನಾಂಕ: 17ನೇ ಆಗಸ್ಟ್ , 2011 
ಈ ಕೆಳಕಂಡ ತಃಖ್ಯೆಯ ಅಂಕಣ ( 2) ರಲ್ಲಿ ನಮೂದಿಸಿರುವ ನ್ಯಾಯಾಲಯಗಳಲ್ಲಿ ತಃಖ್ಯ ಅಂಕಣ ( 3) ಮತ್ತು ( 4) ರಲ್ಲಿ ನಮೂದಿಸಿರುವ 
ಪ್ರಕರಣ ಮತ್ತು ಪ್ರತಿಪ್ರಕರಣಗಳು ದಾಖಲಾಗಿರುತ್ತವೆ. ಆದ ಕಾರಣ ಅಂಕಣ (4) ರಲ್ಲಿ ನಮೂದಿಸಿರುವ ಪ್ರತಿಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿ 
ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಅಂಕಣ (5) ರಲ್ಲಿ ನಮೂದಿಸಿರುವ ಅಭಿಯೋಜಕರನ್ನು ಪ್ರತಿಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
ಹಾಜರಾಗಲು ನೇಮಿಸಿದೆ. 

ಪ್ರತಿಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 

ಪ್ರಕರಣ ಸಂಖ್ಯೆ 
ಕ್ರಸಂ. ನ್ಯಾಯಾಲಯದ ಹೆಸರು 

ಪ್ರತಿಪ್ರಕರಣ ಸಂಖ್ಯೆ 

ಹಾಜರಾಗಲು ಮತ್ತು ಪ್ರಕರಣವನ್ನು 
Sc/cc /Spl.cc Sc /cc /Spl.cc 

ನಡೆಸಲು 


1ನೇ ತ್ವರಿತ ನ್ಯಾಯಾಲಯ, ಮೈಸೂರು 


ಎಸ್. ಸಿ 


ಸಿ . ಸಿ 


ವಿಶೇಷ ಸರ್ಕಾರಿ ಅಭಿಯೋಜಕರು, 
2ನೇ ತ್ವರಿತ ನ್ಯಾಯಾಲಯ , ಮೈಸೂರು 


279 /10 


26900 


ಎಸ್ . ಸಿ . 


ಎಸ್ . ಸಿ . 


ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಬೀದರ್‌ 


109 / 09 


50 /09 


3 . 


ತ್ವರಿತ ನ್ಯಾಯಾಲಯ , ತಿಪಟೂರು 


ಎಸ್ . ಸಿ . 


ಎಸ್ . ಸಿ . 


110 / 06 


93 / 06 


4 


| 


ಶೀಘ್ರ ವಿಲೇವಾರಿ ನ್ಯಾಯಾಲಯ , ಸಾಗರ 


ಎಸ್. ಸಿ . 


ಎಸ್. ಸಿ . 


150 /l0 


151 /10 


ಪ್ರಧಾನ ಸರ್ಕಾರಿ ಅಭಿಯೋಜಕರು, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಬೀದರ್ 
1ನೇ ಅಪರ ಸರ್ಕಾರಿ ಅಭಿಯೋಜಕರು, 
1ನೇ ಅಪರ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ , ತುಮಕೂರು 
1ನೇ ಅಪರ ಸರ್ಕಾರಿ ಅಭಿಯೋಜಕರು, 
1ನೇ ಅಪರ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಶಿವಮೊಗ್ಗ 
ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು, 8ನೇ ಎ . ಸಿ. ಎಂ . ಎಂ . 
ನ್ಯಾಯಾಲಯ , ಬೆಂಗಳೂರು ನಗರ 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಅಪರ ಜೆ. ಎಂ .ಎಫ್ .ಸಿ . ನ್ಯಾಯಾಲಯ, 
ಚನ್ನಪಟ್ಟಣ 


ಸಿ . ಸಿ . 


1ನೇ ಎ . ಸಿ . ಎಂ . ಎಂ . ನ್ಯಾಯಾಲಯ, 
ಬೆಂಗಳೂರು ನಗರ 


28029 /10 


28027 /10 


6 . 


ಪ್ರಧಾನ ಜೆ. ಎಂ .ಎಫ್. ಸಿ. ನ್ಯಾಯಾಲಯ , 
ಚನ್ನಪಟ್ಟಣ 


459 / 09 


458 / 09 


ಸಿ . ಸಿ . 


ಸಿ . ಸಿ . 


10 . 


ಸೈ.ಕೇಸ್ 


II , 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೨, ೨೦೧೧ 

೫೨೭ 
| 1 | 

3 | 
ಅಧಿಕ ಜೆ. ಎಂ .ಎಫ್. ಸಿ. ನ್ಯಾಯಾಲಯ , 

ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಮುಧೋಳ 

9800 

10000 

ಸಿಜೆ (ಕಿವಿ) ಮತ್ತು ಜೆ. ಎಂ .ಎಫ್.ಸಿ. 

ನ್ಯಾಯಾಲಯ , ಮುಧೋಳ 
ಜೆ. ಎಂ .ಎಫ್. ಸಿ. ನ್ಯಾಯಾಲಯ , ನವಲಗುಂದ 

ಸಹಾಯಕ ಸರ್ಕಾರಿ ಅಭಿಯೋಜಕರು, 
12 / 09 

125 / 09 1ನೇ ಜೆ . ಎಂ .ಎಫ್. ಸಿ. ನ್ಯಾಯಾಲಯ , 
272 / 08 

61/09 ಹುಬ್ಬಳ್ಳಿ 
157/07 

159/ 07 
ಜೆ . ಎಂ .ಎಫ್ . ಸಿ. ನ್ಯಾಯಾಲಯ , ರೋಣ 

ಸಿ . ಸಿ . 

ಸಿ . ಸಿ . ಸಹಾಯಕ ಅಭಿಯೋಗ ನಿರ್ದೇಶಕರು , 
25200 

235 /10 ಗದಗ . 
263 /10 

241 / 0 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಸ್ಪೆ.ಕೇಸ್ 

ಎಸ್ . ಸಿ ಸರ್ಕಾರಿ ಅಭಿಯೋಜಕರು , 
ಬಾಗಲಕೋಟೆ 

26 /10 

74 /10 

ತ್ವರಿತ ನ್ಯಾಯಾಲಯ , ಜಮಖಂಡಿ 
ಸ್ಪೆ.ಕೇಸ್ 
3610 

37 /10 
2ನೇ ಅಪರ ಜೆ. ಎಂ .ಎಫ್. ಸಿ . ನ್ಯಾಯಾಲಯ , ಸಿ . ಸಿ . 

ಸಿ . ಸಿ . ಹಿರಿಯ ಸಹಾಯಕ ಸರ್ಕಾರಿ 
ಚಿತ್ರದುರ್ಗ 

2001 / 09 

2002 /09 ಅಭಿಯೋಜಕರು, ಸಿ. ಜೆ. ಎಂ . 
1692 /09 

1696 / 09 ನ್ಯಾಯಾಲಯ , ಚಿತ್ರದುರ್ಗ 
552 / 09 

947/09 | 
1925 /10 

1943 /10 
12 . | ವಿಶೇಷ ನ್ಯಾಯಾಲಯ, ಗುಲ್ಬರ್ಗ 

ಸೈ.ಕೇಸ್ 

ಎಸ್. ಸಿ 

ಪ್ರಧಾನ ಸರ್ಕಾರಿ ಅಭಿಯೋಜಕರು, 
25700 

7411 

ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ಸ್ಪೆ.ಕೇಸ್ 

ಸ್ಪೆ.ಕೇಸ್ ನ್ಯಾಯಾಲಯ, ಗುಲ್ಬರ್ಗ 

602 /10 60710 
13. | 1ನೇ ಅಧಿಕ ಸಿಜೆ (ಕಿವಿ ) ಮತ್ತು 

ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಜೆ. ಎಂ.ಎಫ್ .ಸಿ. ನ್ಯಾಯಾಲಯ, ಹುಬ್ಬಳ್ಳಿ 

126/ 09 

127 / 09 3ನೇ ಜೆ. ಎಂ .ಎಫ್. ಸಿ. ನ್ಯಾಯಾಲಯ, 
1289 / 08 

2040 /08 
759 /08 

711 /08 
14 ಸಿಜೆ ( ಕಿವಿ) ಮತ್ತು ಜೆ. ಎಂ .ಎಫ್. ಸಿ. 

ಸಹಾಯಕ ಸರ್ಕಾರಿ ಅಭಿಯೋಜಕರು , 
ನ್ಯಾಯಾಲಯ , ಇಂಡಿ 

09 / 08 

579 /07 ಸಿಜೆ ( ಹಿವಿ) ಜೆ. ಎಂ .ಎಫ್. ಸಿ. 

ನ್ಯಾಯಾಲಯ , ಇಂಡಿ 
ಸಿಜೆ (ಹಿವಿ) ಮತ್ತು ಜೆ. ಎಂ .ಎಫ್. ಸಿ. 

ಸಿ . ಸಿ . 

ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಹರಪನಹಳ್ಳಿ 

24711 

23311 ಸಿಜೆ (ಕಿವಿ) ಜೆ. ಎಂ .ಎಫ್. ಸಿ. 
210 /11 

20701 ನ್ಯಾಯಾಲಯ , ಹರಪನಹಳ್ಳಿ 
16. | ಸಿ . ಜೆ. ಎಂ . ನ್ಯಾಯಾಲಯ , ಕೊಪ್ಪಳ 

ಸಹಾಯಕ ಅಭಿಯೋಗ ನಿರ್ದೇಶಕರು, 
9901 

7201 ಕೊಪ್ಪಳ 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 

ಸೈ.ಕೇಸ್ 

ಎಸ್ . ಸಿ ಸರ್ಕಾರಿ ಅಭಿಯೋಜಕರು, 
ಚಾಮರಾಜನಗರ 

3910 

2301 ಸತ್ರ ನ್ಯಾಯಾಲಯ , ( ಭ್ರ.ನಿ. ಕಾ ) 

ಮೈಸೂರು 
18. | ಜೆ . ಎಂ .ಎಫ್. ಸಿ . ನ್ಯಾಯಾಲಯ , ಸಾಗರ 

ಪ್ರಧಾನ ಸಹಾಯಕ ಸರ್ಕಾರಿ 
36 / 09 

155 /09 ಅಭಿಯೋಜಕರು, ಹೆಚ್ಚುವರಿ ಸಿಜೆ (ಕಿವಿ) 

ಮತ್ತು ಜೆ. ಎಂ .ಎಫ್.ಸಿ. ನ್ಯಾಯಾಲಯ , 
ಸಾಗರ 


ಹುಬ್ಬಳ್ಳಿ 


15 . 


3 


4 . 


19 


| 


ಸೈ.ಕೇಸ್ 


೫೨೮ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೨೨, ೨೦೧೧ 

ಭಾಗ- ೨ 
| 1 | 
3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 

ಎಸ್. ಸಿ 

2ನೇ ಅಪರ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ , ಬೆಳಗಾವಿ 

12410 

1021 

2ನೇ ಅಪರ ಜಿಲ್ಲಾ ಮತ್ತು ಸತ್ರ 

ನ್ಯಾಯಾಲಯ, ಬೆಳಗಾವಿ 
ಪ್ರಧಾನ ಜೆ. ಎಂ . ಎಫ್ . ಸಿ . ನ್ಯಾಯಾಲಯ , 

ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಬಳ್ಳಾರಿ 

44201 

44311 

3ನೇ ಹೆಚ್ಚುವರಿ ಜೆ. ಎಂ . ಎಫ್ . ಸಿ. 
510 /li 

51101 

ನ್ಯಾಯಾಲಯ , ಬಳ್ಳಾರಿ 
2ನೇ ಅಧಿಕ ಜೆ. ಎಂ .ಎಫ್. ಸಿ . ನ್ಯಾಯಾಲಯ , ಸಿ . ಸಿ 

ಸಿ . ಸಿ ಹೆಚ್ಚುವರಿ ಸಹಾಯಕ ಸರ್ಕಾರಿ 
ಸಿರಸಿ 

732 /09 

734 /09 ಅಭಿಯೋಜಕರು, 1ನೇ ಹೆಚ್ಚುವರಿ 
154000 

155800 | ಜೆ. ಎಂ .ಎಫ್. ಸಿ . ನ್ಯಾಯಾಲಯ, ಸಿರಸಿ 
194410 

194600 
9ನೇ ಎ . ಸಿ . ಎಂ . ಎಂ . ನ್ಯಾಯಾಲಯ , 

ಹಿರಿಯ ಸಹಾಯಕ ಸರ್ಕಾರಿ 
ಬೆಂಗಳೂರು ನಗರ 

19648 / 09 19649 /09 

ಅಭಿಯೋಜಕರು, 4ನೇ ಎ . ಸಿ . ಎಂ . ಎಂ . 

ನ್ಯಾಯಾಲಯ , ಬೆಂಗಳೂರು ನಗರ 
1113 /08 

1114 / 08 
23 . ಸಿಜೆ (ಹಿವಿ) ಮತ್ತು ಜೆ. ಎಂ .ಎಫ್. ಸಿ. 

ಸಹಾಯಕ ಸರ್ಕಾರಿ ಅಭಿಯೋಜಕರು , 
ನ್ಯಾಯಾಲಯ , ಗುಬ್ಬಿ 

270 / 07 370/ 07 ಸಿಜೆ (ಕಿವಿ ) ಜೆ. ಎಂ .ಎಫ್. ಸಿ. 

ನ್ಯಾಯಾಲಯ , ಗುಬ್ಬಿ 
24 . | ಶೀಘ್ರ ವಿಲೇವಾರಿ ನ್ಯಾಯಾಲಯ , ಚಿಕ್ಕೋಡಿ | ಎಸ್ . ಸಿ . 

ಎಸ್ . ಸಿ 6ನೇ ಅಪರ ಸರ್ಕಾರಿ ಅಭಿಯೋಜಕರು, 
305 /10 

6401 6ನೇ ಅಪರ ಜಿಲ್ಲಾ ಮತ್ತು ಸತ್ರ 

ನ್ಯಾಯಾಲಯ , ಬೆಳಗಾವಿ 
371 /10 

65 /li 


22 . 


279 /10 


7301 


911 


90/ li 


ಎಸ್ . ಸಿ . 


1ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ , 
ಬೀದರ್‌ 


ಎಸ್. ಸಿ | 
103 / 09 


104 / 09 


ಅಪರ ಸರ್ಕಾರಿ ಅಭಿಯೋಜಕರು, ಅಪರ 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಬೀದರ್ 


ಸಿ . ಸಿ 


26. | 1ನೇ ಜೆ. ಎಂ .ಎಫ್.ಸಿ. ನ್ಯಾಯಾಲಯ, 

ಬಿಜಾಪುರ 


232 /10 


6400 


ಸಹಾಯಕ ಸರ್ಕಾರಿ ಅಭಿಯೋಜಕರು , 
2ನೇ ಜೆ . ಎಂ . ಎಫ್ . ಸಿ. ನ್ಯಾಯಾಲಯ , 
ಬಿಜಾಪುರ 


27. 


ಜೆ. ಎಂ .ಎಫ್. ಸಿ. ನ್ಯಾಯಾಲಯ , ಅಪ್ಪಲ್‌ಪುರ | 


ಸಿ . ಸಿ 


ಸಿ . ಸಿ 


25400 


0811 


2ನೇ ಅಪರ ಜೆ. ಎಂ .ಎಫ್ .ಸಿ . ನ್ಯಾಯಾಲಯ , 
ಗುಲ್ಬರ್ಗಾ 


1993 /10 


280310 


2104 /08 


1974 / 08 


1ನೇ ಅಪರ ಸಹಾಯಕ ಸರ್ಕಾರಿ 
ಅಭಿಯೋಜಕರು, 1ನೇ ಅಪರ 
ಜೆ. ಎಂ .ಎಫ್.ಸಿ. ನ್ಯಾಯಾಲಯ , ಗುಲ್ಬರ್ಗಾ 
1ನೇ ಅಪರ ಸಹಾಯಕ ಸರ್ಕಾರಿ 
ಅಭಿಯೋಜಕರು, 1ನೇ ಅಪರ 
ಜೆ. ಎಂ .ಎಫ್. ಸಿ. ನ್ಯಾಯಾಲಯ , ಗುಲ್ಬರ್ಗಾ 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಜೆ . ಎಂ .ಎಫ್. ಸಿ. ನ್ಯಾಯಾಲಯ , 
ಚಿಕ್ಕನಾಯಕನಹಳ್ಳಿ 
ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಜೆ. ಎಂ .ಎಫ್. ಸಿ. ನ್ಯಾಯಾಲಯ , 
ಮೂಡಿಗೆರೆ 


ಸಿಜೆ (ಹಿವಿ) ಮತ್ತು ಜೆ. ಎಂ .ಎಫ್. ಸಿ. 
| ನ್ಯಾಯಾಲಯ , ಚಿಕ್ಕನಾಯಕನಹಳ್ಳಿ 


42910 


430 / 0 


30 . 


ಹೆಚ್ಚುವರಿ ಜೆ. ಎಂ .ಎಫ್. ಸಿ. ನ್ಯಾಯಾಲಯ , 
ಮೂಡಿಗೆರೆ 


61210 


61300 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಹೆಚ್. ಕೆ. ನಿಂಗಪ್ಪ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ( ಬಿ ) 


ಪಿ . ಆರ್ . 1129 


